ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 70 (23) 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ) 
07-12-2020 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಕ್ರಮ 

ಸಂಖ್ಯೆ ಪಶ್ನೆ ನ 

ಅ) 1ಸರ್ಕಾರಿ`ಪದನಿ`ಪೊರ್ವ ಕಾಲೇಜು, 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ ಕೋವಿಡ್‌- 
ಪೌಢ ಹಾಗೂ ಪ್ರಾಥಮಿಕ ಶಾಲೆಗಳಲ್ಲಿ |19 ಸಾಂಕ್ರಮಿಕ ರೋಗದ ಹಿನ್ನೆಲೆಯಲ್ಲಿ ಸರ್ಕಾರಿ 
ಕಾರ್ಯನಿರ್ವಹಿಸುತ್ತಿರುವ ಅತಿಥಿ | ಪದವಿ ಪೂರ್ವ ಕಾಲೇಜು, ಪ್ರಾಥಮಿಕ ಮತ್ತು 
ಉಪನ್ಯಾಸಕರು/ಶಿಕ್ಷಕರುಗಳ ಸಂಖ್ಯೆ ಎಷ್ಟು: | ಪ್ರೌಢ ಶಾಲೆಗಳು ಪ್ರಾರಂಭಗೊಳ್ಳದ ಹಿನ್ನೆಲೆಯಲ್ಲಿ 
| ಅತಿಥಿ ಶಿಕ್ಷಕರು/ಉಪನ್ಯಾಸಕರುಗಳನ್ನು ನೇಮಕ 

ಮಾಡಿಕೊಂಡಿರುವುದಿಲ್ಲ. 

ಆ) |ಇವೆರಿಗೆ ಮಾರ್ಚ್‌ ತಿಂಗಳಿನಿಂದ'`'ವೇತನ'] ಮೇಲಿನ ಉತ್ತರದ `ಹನ್ನೆಕಯಲ್ಲಿ `ಷತ್ನ 
ನೀಡದಿರುವುದು ಸರ್ಕಾರದ ಗಮನಕ್ಕೆ ಉದ್ಭವಿಸುವುದಿಲ್ಲ. 
ಬಂದಿದೆಯೇ ಬಂದಿದ್ದಲ್ಲಿ ಸರ್ಕಾರ 
ಕೈಗೊಂಡ ಕ್ರಮಗಳೇನು: 

ಇ) | ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ಅತಿಥಿ] ಸರ್ಕಾರದ ಮಂದ್‌ `ಈ `ಕಾತಿಯ ಪ್ರಸ್ತಾವನೆ 
ಉಪನ್ಯಾಸಕರಿಗೆ ವೇತನ ನೀಡಿದ | ಇರುವುದಿಲ್ಲ. 
ಮಾದರಿಯಲ್ಲಿ ಈ ಶಿಕ್ಷಕರಿಗೆ ವೇತನ 
ನೀಡಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? 

ಸಂಖ್ಯೆ ಇಪಿ 168 ಡಿಜಿಡಬ್ಬ್ಯೂ 2020 

ಬ 
(ಎಸ್‌.ಸುರೇಶ್‌ ಕುಮಾರ್‌) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


